ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


1291 

ಶ್ರೀ ಬಿ.ಕೆ. ಹರಿಪ್ರಸಾದ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
23-09-2021 


ಉತ್ತರ 


| 
° 


ಸರ್ಕಾರ ಯಾವೆ 
ಮಟ್ಟದ ಪತ್ರಿಕೆಗಳೆಂದು ಪರಿಗಣಿಸಿದೆ; 


ವಿಜಯವಾಣಿ, : ವಿಜಯ ಪ್ರಜಾವಾಣಿ, 
ಉದಯವಾಣಿ, , ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭ, 
ಹೊಸದಿಗಂತ, ವಾರ್ತಾ ಭಾರತಿ, ವಿಶ್ವವಾಣಿ, ಟೈಮ್ಸ್‌ ಆಫ್‌ |" 
ಇಂಡಿಯಾ, ದಿ ಹಿಂದೂ, ಡೆಕ್ಕನ್‌ ಹೆರಾಲ್ಡ್‌ ಇಂಡಿಯನ್‌ 


ಚೌ 
ಎಕ್ಸ್‌ ಪ್ರೆಸ್‌. 


ಕರ್ನಾಟಕ, 


ಪತ್ರಿಕೆಗಳಿಗೆ ನೀಡಬೇಕಾದ 
ಜಾಹೀರಾತುಗಳನ್ನು ಪತ್ರಿಕೆಗಳಿಗೆ 
ನೀಡಲಾಗುತ್ತಿದೆಯೇ; ಅಥವಾ ಯಾವುದಾದರೂ 
ಪತ್ರಿಕೆಗೆ ನಿರ್ದಿಷ್ಟವಾಗಿ 
ನೀಡಬಾರದೆಂಬ ನಿರ್ದೇಶನವನ್ನು ವಾರ್ತಾ 
ಇಲಾಖೆಯ ಕಾರ್ಯದರ್ಶಿಗಳಿಂದಾಗಲೀ, 
ಮುಖ್ಯಮಂತ್ರಿಗಳ ಕಛೇರಿಯಿಂದಾಗಲೀ 
ನೀಡಲಾಗಿದೆಯೇ,; 


ರಾಜ್ಯಮಟ್ಟ ದ 


ಎಲ್ಲಾ 


ಜಾಹೀರಾತು 


ಜಾಹೀರಾತು ಅನುಷ್ಠಾನ ನಿಯಮಗಳನ್ವಯ ಪತ್ರಿಕೆಗಳಿಗೆ 
ಜಾಹೀರಾತುಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ನಿರ್ದಿಷ್ಟ 
ಪತ್ರಿಕೆಗೆ ಜಾಹೀರಾತು ಬಿಡುಗಡೆ ಮಾಡಬಾರದೆಂದು 
ಇಲಾಖೆಯ ಕಾರ್ಯದರ್ಶಿಗಳಿಂದಾಗಲೀ, ಮುಖ್ಯಮಂತ್ರಿಗಳ 
ಕಛೇರಿಯಿಂದಾಗಲೀ ಯಾವುದೇ ನಿರ್ದೇಶನ ನೀಡಿರುವುದಿಲ್ಲ. 


ಈ ರೀತಿಯ ತಾರತಮ್ಯ ನಡೆಸುತಿರುವ ಕುರಿತು 
ಯಾವುದಾದರೂ ರಾಜ್ಯಮಟ್ಟದ ಪತ್ರಿಕೆಯಿಂದ 
ಅಥವಾ ಇತರರಿಂದ ' ದೂರುಗಳು ಬಂದಿದೆಯೇ; 
ದೂರಿನ ಕುರಿತು ಸರ್ಕಾರ, ಕೈಗೊಂಡಿರುವ 
ಕ್ರಮಗಳೇನು; 7 


ತಾರತಮ್ಯ ಮಾಡಿರುವ ಅಧಿಕಾರಿಗಳ ವಿರುದ್ಧ 
ಸರ್ಕಾರ ಕೈಗೊಂಡಿರುವ ' ಕ್ರಮಗಳೇನು? 
(ವಿವರಗಳನ್ನು ನೀಡುವುದು) 


ಸರ್ಕಾರಕ್ಕೆ ಬಂದಿರುವ ದೂರುಗಳ ಬಗ್ಗೆ ಜಾಹೀರಾತು 
ಅನುಷ್ಠಾನ ನಿಯಮ್ನಗಳನ್ವಯ ಪರಿಶೀಲಿಸಲಾಗುತ್ತಿದೆ. 


ಕೆಸಿಐ-ಪಿಐಪಿ/27012021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


